PR . ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ': 1260 
ಸದಸ್ಯರ ಹೆಸರು ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು) 
ಉತ್ತರಿಸುವೆವರು ಮಾನ್ಯ ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು 
y ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 
_ ಉತ್ತರಿಸಬೇಕಾದ ದಿನಾಂಕ 08-03-2022 
ಪಶ್ನೆ ಉತ್ತರ 
ಸಂ] 3 - ಬ 
ಅ) |ರಾಜ್ಯದ ವಿವಿಧ ಬಾಲಮಂದಿರಗಳಲ್ಲಿ | 
ಮಕ್ಕಳು . ನಾಪತ್ತೆಯಾಗುತ್ತಿರುವುದು ಹೌದು 
ಸರ್ಕಾರದ'ಗಮನಕೆ, ಬಂದಿದೆಯೇ; | 


ಆ) 


ಬಂದಿದ್ದಲ್ಲಿ, ಇಲ್ಲಿಯವರೆಗೆ ಎಷ್ಟು 
ಪ್ರಕರಣಗೆಳು-:ದಾಖಲಾಗಿವೆ; 


ಒಟ್ಟು": 485 ಮಕ್ಕಳು ನಾಪತ್ತೆಯಾಗಿರುವ 
ಪ್ರಕರಣಗಳು ದಾಖಲಾಗಿರುತ್ತವೆ. i 


ke) 


ಪ್ರತಿ ವರ್ಷ ಷಕ್ಕಳ ನಾಪತ್ತೆ ಪ್ರಕರಣಗಳು 


ಕ್ರಮವೇನು? 


ಹೆಚ್ಚುತ್ತಿರುವ :ಬಗೆ: ಸರ್ಕಾರ' ಕೈಗೊಂಡ: 


ಮಕ್ಕಳ ವಿಷಯಗಳಿಗೆ ಸಂಬಂಧಿಸಿದಂತೆ ಆದ್ಯತೆ" 
“ಮೇರೆಗೆ ಕ್ರಮವಹಿಸಲು ಸರ್ಕಾರದ ಒಳಾಡಳಿತ 


ಇಲಾಖೆಯ ಆದೇಶ ಸಂಖ್ಯೆ: ಹೆಚ್‌.ಡಿ.20 ಪಿಸಿ ಸಿ] 
2021 ದಿನಾಂಕ:29-06-2021ರಲ್ಲಿ ಮಕ್ಕಳ 
ವಿಶೇಷ ಪೊಲೀಸ್‌ ಘಟಕಗಳನ್ನು ಬಾಲನ್ಯಾಯ 
(ಮಕ್ಕಳ ಪಾಲನೆ ಮತ್ತು ರಕ್ಷಣಾ) ಕಾಯ್ಕೆ 2015ರ 
ಕಲಂ 107ರನ್ವಯ ಎಲ್ಲಾ ಜಿಲ್ಲೆಗಳಲ್ಲಿ 
ಪ್ರಾರಂಭಿಸಿ ಮಕ್ಕಳಿಗೆ ಸಂಬಂಧಿಸಿದ 
ವಿಷಯಗಳನ್ನು ಆದ್ಯತೆ ಮೇರೆಗೆ 
ಕ್ರಮವಹಿಸಲಾಗುತ್ತಿದೆ. 


ಮಕ್ಕಳು ಬಾಲಮಂದಿರಗೆಳಿಂದ ತಪ್ಪಿಸಿ 
ಕೊಳ್ಳದಂತೆ ಸಂಸ್ಥೆಗಳಲ್ಲಿ ಸಿಸಿ.ಟಿ.ವಿ.ಯನ್ನು 
ಅಳವಡಿಸ ಲಾಗಿರುತ್ತದೆ. ಮಕ್ಕಳ ಸುರಕ್ಷತೆಗಾಗಿ 
ಬಾಹ್ಯ ಮೂಲಗಳಿಂದ ರಕ್ಷಕ ಸಿಬ್ಬಂದಿಗಳನ್ನು 
ನೇಮಿಸಿಕೊಳ್ಳಲಾಗಿದೆ. ಮಕ್ಕಳು ಬಾಲಮಂದಿರ 
ಗಳಿಂದ ತಪ್ಲಿಸಿಕೊಳ್ಳದಂತೆ' ತಡೆಯಲು ಮಕ್ಕಳ 
ಮನ ಪರಿಷರ್ತನೆಗಾಗಿ “ಕಾಮಸಬಿಲ್ಲು” ಲಬ 
ಕಿರು ಚಿತ್ರವನ್ನು ಸಿದ್ದ ಪಡಿಸಲಾಗಿದ್ದು, 
ಬಾಲಮಂದಿರ ಗಳಲ್ಲಿ ಹಾಲಿ ವಾಸ್ತವ್ಯ 


ಪಡೆದಿರುವ ಹಾಗೂ ಹೊಸದಾಗಿ ದಾಖಲಾಗುವ 
ಮಕಳಿಗೆ ಆಗಿಂದಾಗ್ಗೆ ಪ್ರದರ್ಶಿಸುವ ಮೂಲಕ 
ಅರಿವು ಮೂಡಿಸಲು ಕ್ರಮಕ್ಕೆ ಗೊಳ್ಳಲಾಗಿದೆ. 


"ಮಕ್ಕಳು ಕಣ್ಣರೆಯಾದ ಕೂಡಲೇ ಟಾಲನ್ಯಾಯ 
(ಮಕ್ಕಳ ಪಾಲನೆ ಮತ್ತು ರಕ್ಷಣೆ) ಕಾಯ್ದೆ 2015ರ 
'ೆಲ೦ 2(14೪i) ಮತ್ತು ಬಾಲನ್ಯಾಯ (ಮಕ್ಕಳ | 
- [ಪಾಲನೆ ಮತ್ತು ರಕ್ಷಣೆ) ಮಾದರಿ ನಿಯಮಗಳು 

2016 ನಿಯಮ 92 ರಂತೆ ಸಂಬಂಧಪಟ್ಟ 
ವ್ಯಾಪ್ಪಿಯ ಹತ್ತಿರದ: ಪೊಲೀಸ್‌ , ಠಾಣೆಯಲ್ಲಿ 
“'ಹೂರು ದಾಖಲಿಸೆಲಾಗುವುದು. ' ಪೆಕಲೀಸ್‌ 
ಠಾಣೆಯಿಂದ ಮಗುವನ್ನು 4 ತಿಂಗಳೊಳಗಾಗಿ 
ಪತ್ತೆ ಹಚ್ಚಲು “ಸಾಧ್ಯವಾಗದಿದ್ದಲ್ಲಿ ಅಂತಿಹ 
ಪ್ರಕರಣವನ್ನು ಮಾನವ್ದ . ಕಳ್ಳ ಸಾಗಾಣಿಕೆ 
| ವಿರೋಧಿ" ಘಟಕ (A Human “Faficking 
Uning, ವೆಗ್ಗಾನಿಯಿಸಲಾಗುತ್ತದೆ. " 


ಸಂಖ್ಯ: ಮಮಇ 34 ಮಭಾಬ 2022 


(ಆ ಹಾಲಪ್ಪ ಬಸಪ್ಪ) 

ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತುಮಕ್ಕಳ 
»»-: ಅಭಿವೃದ್ದಿ:ಹಾಗೂ:ಬಿಕಲಚೇತಸರ:ಹಾಣೂ . 
-*. "ಹಿರಿಯ-ಸಾಗರಿಕರ ಸಬಲೀಕರಣ ಸಚಿವರು. “ 


